ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಥೆ ಗುರುತಿಲ್ಲದ ಪ್ರಶ್ನೆ ಸ್ಸ ಸಂಖ್ಯೆ 
ದಸ್ಯರ ಹೆಸರು 

he ದಿನಾಂಕ 

ಉತ್ತರಿಸುವ ಸಚಿವರು 


* 0 MN 


127 (1201) 

ಶ್ರೀ ರಘುನಾಥ ರಾಬ್‌ ಮಲ್ಸಾಪೂರೆ 
16-03-2021 

ಸಗರಾಭವೃದ್ಧಿ ಸಚಿವರು 


3 ಪ್ರಶ್ನೆಗಳು ಉತ್ತರ 

ಸುಂ. 

ಅ) | ಬೀದರ್‌ ನಗರದಲ್ಲ ಒಳಚರಂಡಿ ಏಷಿಯನ್‌ ಅಭವೃಧ್ಧಿ ಪ್ಯಾಂಕ್‌ ನೆರವಿನ ಉತ್ತರ 
ಮತ್ತು ಕುಡಿಯುವ ನೀರು | ಕರ್ನಾಟಕ ನಗೆರ ವಲಯ ಬಂಡವಾಳ ಹೂಡಿಕಾ 
ವ್ಯವಸ್ಥೆ ಕಲ್ಪಸುವ ಕಾರ್ಯಕ್ಕೆ | ಕಾರ್ಯಕ್ರಮದಡಿಯಲ್ಲ (ಎನ್‌.ಕೆ.ಯು.ಎಸ್‌.ಐ.ಪಿ) 


ಕೈಗೆತ್ತಿಗೊಂಡಿರುವ. ಕಾಮಗಾರಿಗಳು 
ಯಾವುವು; 


| ನೀರು ವ್ಯವಸ್ಥೆ (ಮೂರು ಪ್ಯಾಕೇಜುಗಳಲ): 


ಜೀದರ್‌ ನಗರದಲ್ಲ ಒಳಚರಂಡಿ ಮತ್ತು ಕುಡಿಯುವ 
ನೀರು ವ್ಯವಸ್ಥೆಗೆ ಕೆಳಕಂಡ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ. 

ಒಳಚರಂಡಿ ವ್ಯವಸ್ಥೆ (ಎರಡು ಪಾ ಪ್ಯಾಕೇಜುಗಳಲಲ್ಲ): 


* ಒಳಚರಂಡಿ ಜಾಲ : ಆ3.೦೦ ಕಿಮಿ 
9 ಮ್ಯಾನ್‌ ಹೋಲ್‌ : 27೦೩೭ ಸಂಖ್ಯೆ 


* ರಿಸೀವಿಂಗ್‌ ಚೇಂಬರ್‌ : 39೦5 ಸಂಖ್ಯೆ 
* ಏರು ಕೊಳವೆ : ೦.6 ಕಮಿ 
* ಜಲ ತ್ಯಾಜ್ಯ ಸಂಸ್ಥರಣ ಘಟಕ 17 ಎಂಎಲ್‌ಡಿ. 


9 ಮೂಲ್‌ ಸ್ಥಾವರ - 1ಸಂಖ್ಯೆ 

* ಎಲೆಕ್ಟಿಕಲ್‌-ಮೆಕ್ಯಾನಿಕಲ್‌ ಉಪಕರಣಗಳು 

p ಗುರುತ್ನಾಕರ್ಷಣ ! ಏರು ಕೊಳವೆ: !8.ಆಡ 8.ಮೀ 
© ಜಲಶುದ್ಧೀಕರಣಗಾರ - ೭8 ಎಂಎಲ್‌ಡಿ 

9 ಓಿಹೆಚ್‌ಟ - 7 ಸಂಖ್ಯೆ" 

* ಫೀಡರ್‌ ಲೈನ್‌ - 
* ವಿತರಣಾ ಜಾಲ - 28೮.78 ಕಿ.ಮೀ 


17.21 ಕಿ.ಮೀ 


* ಮನೆ ಸಂಪರ್ಕ - 31೨ರ ಸಂಖ್ಯೆ 


ಅಮೃತ್‌ ಯೋಜನೆಯಡಿ ಕೈಗೊಳ್ಳಲಾಗಿರುವ ಒಳಚರಂಡಿ 
ಕಾಮಗಾರಿಗಳ ವಿವರ ಈ ಕೆಳಗಿನಂತಿವೆ. 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ಬೀದರ್‌ 
ನಗರದ ವಲಯ-2 ಕೈ ಒಳಚರಂಡಿ ಯೋಜನೆ:- 

ಸದರಿ ಯೋಜನೆಯನ್ನು ರೂ. 11600 ಕೋಟಿ ಅಂದಾಜು 
ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. 


ಪ್ರಶ್ನೆಗಳು 


ಉತ್ತರ 


ಮತ್ತು ಈ 


ದ್ರ ಪುರಸ್ಕೃತ ಅಮೃತ್‌ ಯೋಜನೆಯದ ಬೀದರ್‌ 


ನಗರದ ವಲಯಕ್ಕೆ 


ಒಳಚರಂಡಿ ಯೋಜನೆ 
(ಹೆಚ್ಚುವರಿ ಅನುದಾನ):- : 


ಸದರಿ ಯೋಜನೆಯನ್ನು ರೂ. 57,79 ಕೋಟಿ ಅಂದಾಜು 


| ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ಬೀದರ್‌ 
ನಗರದ ವಲಯ-3 & 1 ರ ಬಿಟ್ಟು ಹೋದ 
ಪ್ರದೇಶಗಳಲ್ಲಿ ಒಳಚರಂಡಿ ಯೋಜನೆ ' (ಉಳಿತಾಯ 
ಮೊತ್ತದಲ್ಲಿ):- 


ಸದರಿ ಯೋಜನೆಯನ್ನು ರೂ. 17.70 ಕೋಟಿ ಅಂದಾಜು 


"ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. 


ಬೀದರ ನಗರದಲ್ಲಿ ಕುಡಿಯುವ ನೀರು ಸರಬರಾಜು 
ವಿತರಣಾ ಜಾಲ ಅಳವಡಿಸಲು ಬೀದರ ನಗರವನ್ನು 19 
ವಲಯಗಳನ್ನಾಗಿ ವಿಂಗಡಿಸಿ, ಅವುಗಳಲ್ಲಿ 14 ವಲಯದ 
ವಿತರಣಾ ಜಾಲ ಅಳವಡಿಸುವ ಕಾಮಗಾರಿಯನ್ನು 
ಕೆ.ಯು.ಐ.ಡಿ.ಎಫ್‌.ಸಿ. 
ಬಾಕಿ ಉಳಿದ 05 ವಲಯ (ವಲಯ-1, 2 3,7 
ಗಳಲ್ಲಿ ವಿತರಣಾ ಜಾಲ ಅಳವಡಿಸುವ 
ಕಾಮಗಾರಿಯನ್ನು ರೂ.2490 ಕೋಟಿಗಳ ಅಂದಾಜು |: 
ವೆಚ್ಚದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು !. 
ಒಳಚರಂಡಿ ಮಂಡಳಿ ವತಿಯಿಂದ ಬೀದರ ನಗರದ 
ಸುಧಾರಿತ ನೀರು ಸರಬರಾಜು ಯೋಜನೆಯಡಿ 
ಕೈಗೊಂಡಿದ್ದು, ಸದರಿ ಕಾಮಗಾರಿಯನ್ನು ವರ್ಷ-2016 ರಲ್ಲಿ 
ಪೂರ್ಣಗೊಳಿಸಿ, ವರ್ಷ-2017ರಲ್ಲಿ ನಗರಸಭೆ ಬೀದರ 
ಇವರಿಗೆ ಹಸ್ತಾಂತರಿಸಲಾಗಿದೆ. ; 


ಆ) 


ಗಮನಕ್ಕೆ 
[3 


ಒಳಚರಂಡಿ ನಿರ್ಮಾಣ ಹರತ 1ರ 
ಕಾಮಗಾರಿ ಪೂರ್ಣವಾಗಿದ್ದರೂ 
ಸಾರ್ವಜನಿಕರಿಗೆ ಉಪಯೋಗಕ್ಕೆ 
ಬಾರಜೇ ಇರುವುದು ಸರ್ಕಾರದ 
ಬಂದಿದೆಯೇ; ಈ 
ಯೋಜನೆ ವಿಫಲವಾಗಲು 


ಕಾರಣಗಳೇನು; 


ಕರಾರಿನಂತೆ 


| ಪಡೆಯಲಾಗಿದೆ. 


ಎನ್‌ಕೆಯುಎಸ್‌ಐಪ ಯೋಜನೆಯಡಿ `` ಒಳಚರಂಡಿ 
ಕಾಮಗಾರಿ ಜೀದರ್‌ ನಗರ ಪ್ರದೇಶದ ಶೇ.33% 
ಕ್ಷೇತ್ರದ ವ್ಯಾಪ್ತಿಯಲ್ಲ ಒಳಚರಂಡಿ ಕಾಮಗಾರಿ ಗುತ್ತಿಗೆ 
ಕೈಗೊಳ್ಳಲಾಗಿದ್ದು, ಕಾಮಗಾರಿ 
ಪಹೂರ್ಣಗೊಂಡಿರುತ್ತದೆ. ಆದರೆ, ಈ ಯೋಜನೆಯಡಿ 
ಒಳಚರಂಡಿ ಗೃಹ ಸಂಪಕ£ ನೀಡಲು ಅವಕಾಖ 


-ವಿರುವುದಿಲ್ಲ. ಇದನ್ನು ಸಂಬಂಧಪಟ್ಟ ಬಳಕೆದಾರರು 


ಅವರ ವೆಚ್ಚದಲ್ಲ ಮಾಡಬೇಕಾಗಿರುತ್ತದೆ. 


ನಗರಸಭೆ ವತಿಯಿಂದ , ಗೃಹ ಸಂಪರ್ಕಗಳನ್ನು 
| ಇದುವರೆಗೆ 12108 ಮನೆಗಳ ಪೈಕಿ 300೦ 
| ಮನೆಗಳಗೆ ಮಾತ್ರ ಜಒಳಚರಂಡಿ ಸಂಪರ್ಕ 


ವತಿಯಿಂದ ಕೈಗೊಳ್ಳಲಾಗಿರುತ್ತದೆ. |_ 


(aL 


ಸಂ. 


ಪ್ರಶ್ನೆಗಳು ' 


ಉತ್ತರ 


ಇದರಿಂದ ಸುಮಾರು`ಶೇ.25 ರಷ್ಟು ಗೃಹ ಸಂಪರ್ಕ 
ಆಗಿದ್ದು, ಇದರ ತ್ಯಾಜ್ಯ ನೀರು ಒಳಚರಂಡಿ ಕೊಳವೆ 
ಜಾಲದ ಮೂಲಕ ಹರಿದು ಎಸ್‌.ಟ.ಪಿ ಘಟಕಕ್ಕೆ 
ಸೇರುತ್ತಿದೆ. ಸದ್ಯಕ್ಕೆ ಸುಮಾರು ರ೦ ಎಂಎಲ್‌ಡಿ 
ಮಾತ್ರ ತ್ಯಾಜ್ಯ ನೀರು ಹರಿದು ಬರುತ್ತಿದೆ, ಇದು ಬಹಳ 


ಅಲ್ಪ “(ವಿನ್ಯಾಸದಂತೆ 17 ವಿಂಎಲ್‌ಡಿ) 
ಪ್ರಮಾಣವಾಗಿರುತ್ತದೆ. ಇದರಿಂದ ಎಸ್‌ಟಪಿ ಘಟಕವು 
ಪೂರ್ಣ ಪ್ರಮಾಣದಲ್ಲ ಕಾರ್ಯನಿರ್ವಹಿಸಲು 


ಸಾಧ್ಯವಾಗುತ್ತಿಲ್ಲ. ನಗರಸಭೆ ವತಿಬಂದ ತ್ವರಿತವಾಗಿ 


ಒಳಚರಂಡಿ ಮನೆ ಸಂಪರ್ಕವನ್ನು ನೀಡಲು ಕ್ರಮ 
ಕೈಗೊಳ್ಳಬೇಕಾಗಿದೆ. ತ್ಯಾಜ್ಯವು ಎಸ್‌.ಟ.ಪಿ ಘಟಕಕ್ಕೆ 
ಹರಿದು ಬರುತ್ತಿರುವುದರಿಂದ ಒಳಚರಂಡಿ ಕೊಳವೆ 
ಜಾಲವು ಕಾರ್ಯ ನಿರ್ವಹಿಸುತ್ತಿರುವುದು ಕಂಡು 
ಬರುತ್ತದೆ. . 


ಒಳಚರಂಡಿ ಜಾಲದಿಂದ ಹರಿದುಬಂದ ಅಲ್ಪ ಪ್ರಮಾಣ 
ತ್ಯಾಜ್ಯವನ್ನು ಎಸ್‌ಟಪಿ ಘಟಕವು ಸಂಸ್ಥರಿಸುತ್ತಿದೆ. 
ಆದುದರಿಂದ, ಯೋಜನೆಯು ವಿಫಲತೆ 
ಕಂಡುಬಂದಿರುವುದಿಲ್ಲ. ಪೂರ್ಣ ಪ್ರಮಾಣದಲ್ಲ ಗೃಹ 
ಸಂಪರ್ಕಗಳನ್ನು ನಗರಸಭೆಯವರು ನೀಡಿದ ಮೇಲೆ 


ಪೂರ್ಣ ಪ್ರಮಾಣದಲ್ಲಿ ಕಾರ್ಯ ನಿವ€ಹಿಸುತ್ತದೆ. 


ಈ ಯೋಜನೆಯಡಿ ನಿರ್ಮಿಸಿರುವ ಎಸ್‌ಟಪಿ 
"ಘಟಕವನ್ನು ಚಾಲನೆಗೊಆಸಿದಾಗ ಏರಿಯೇಟರ್‌ 
.ಲಗೂನ್‌ ತಕ ಭಾಗದಲ್ಲ ಅಲ್ಲ ಪ್ರಮಾಣದ ಸೋರುವಿಕೆ 


ಕಂಡು ಬಂದಿರುವ ಕಾರಣ ಗುತ್ತಿಗೆದಾರರಿಗೆ ನೋಟಸ್‌ 
ಜಾರಿ ಮಾಡಿದೆ. ಸದರಿ ಸೋರುವಿಕೆ ಬಂದ ಎಸ್‌ಟಿ 
ಘಟಕ ದುರಸ್ತಿ ಪಡಿಸಲು ಕೈಗೊಳ್ಳುವ ತಾಂತ್ರಿಕ 


ಮಾರ್ಗದರ್ಶನ ಕುರಿತು ಭೂ ವಿಜ್ಞಾನ ತಜ್ಞರ 
ಅದ್ಯಕ್ಷತೆಯಲ್ಲದ್ದ ಸಮಿತಿಯಟ್ಲ ಸದರಿ ವಿಷಯಕ್ಕೆ 
ಸಂಬಂಧಿಸಿದ ದಾಖಲೆ ಮಂಡಿಸಲಾಗಿ, ಸಮಿತಿಯವರು 
ದಾಖಲೆಗಳನ್ನು ಪರಿಶೀಆಸಿ  ಸೋರುವಕೆಯನ್ನು 
ತಡೆಗಟ್ಟಲು ಕೆಲವು ತಾಂತ್ರಿಕ ಸಲಹೆ ಸೂಚನೆಗಳನ್ನು 


ನೀಡಿರುತ್ತಾರೆ. ಅದರಂತೆ, ಗುತ್ತಿಗೆದಾರರಿಗೆ 
ಕ್ರಮವಹಿಸಲು ಆದೇಶಿಸಿದೆ. ಸದ್ಯಕ್ಕೆ ' ಎಸ್‌ಟಪಿ 
ಘಫಟಕದಲ್ಲ ಸೋರುವಿಕೆ ಕಡಿಮೆಯಾಗಿದ್ದು, ಒಳಚರಂಡಿ 
ವ್ಯವಸ್ಥೆ ಕಾರ್ಯ ನಿರ್ಪಹ&ಿಸುತ್ತಿದೆ.. ಆದುದರಿಂದ, 
ಯೋಜನೆಯು: ವಿಫಲವಾಗಿರುವುದಿಲ್ಲ. 


ಇ) 


ಅಮೃತ್‌ ಯೋಜನೆ "ಅಡಿಯಲ್ಲ 3 
ಹಂತಗಳಲ್ಪಸ ಕಾಮಗಾರಿಗಳ ಪೈಕಿ 
ಕೈಗೆತ್ತಿಕೊಂಡ ಕಾಮಗಾರಿಗಳು 
ಪೂರ್ಣಗೊಂಡಿಡೆಯೇ: . ಇದಕ್ಕೆ 


ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ ವತಿಯಿಂದ ಬೀದರ ನಗರದಲ್ಲಿ 
ಅಮೃತ ಯೋಜನೆಯಡಿ ಕೈಗೊಳ್ಳಲಾಗಿರುವ 
ಒಳಚರಂಡಿ ಕಾಮಗಾರಿಗಳ ವಿವರ ಈ ಕೆಳಗಿನಂತಿವೆ. 


(a 


ಸಂ. 


ಪ್ರಶ್ನೆಗಳು 


ಉತ್ತರ 


ತೆಗುಆರುವೆ ವೆಜ್ಞ್ಜಿ ಎಷ್ಟು ಈ 
ಕಾಮಗಾರಿಗಕ ನಿರ್ವಹಣಿ ಸಮರ್ಪಕ 
ರೀತಿಯಲ್ಲ" ": ಆಗದಿರುವುದಕ್ಕೆ 
ಕಾರಣಗಳೇನು ? : ' 


ಕೇಂದ್ರ ಪುರಸ್ಕತ ಅಮೃತ್‌ ಯೋಜನೆಯಡಿ 
ಬೀದರ್‌ ನಗರದ ವಲಯ-2 ಕೈ" ಒಳಚರಂಡಿ 
ಯೋಜನೆ:- . 


ಸದರಿ ಯೋಜನೆಯನ್ನು ರೂ. 11600 ಕೋಟಿ 
ಅಂದಾಜು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ.: ಒಟ್ಟು 
132.90 ಕಿ.ಮೀ ಉದ್ದದ ಒಳಚರಂಡಿ ಕೊಳವೆ ಮಾರ್ಗ, 
12109 ಸಂಖ್ಯೆ ಒಳಚರಂಡಿ ಗೃಹ ಸಂಪರ್ಕಗಳು 
ಹಾಗೂ 17.26 ಎಮ್‌.ಎಲ್‌.ಡಿ ಸಾಮರ್ಥ್ಯದ ಮಲೀನ 


1ವೀರು ಸಂಸ್ಕರಣಾ ಘಟಕದ ಕಾಮಗಾರಿಗಳನ್ನು 


ಕೈಗೊಂಡು ಪೂರ್ಣಗೊಳಿಸಲಾಗಿದೆ. ಸದರಿ 
ಯೋಜನೆಯನ್ನು ಡಿಸೆ೦ಬರ್‌-2019 ರಲ್ಲಿ' 
ಪೂರ್ಣಗೊಳಿಸಿ ಚಾಲನೆಗೊಳಿಸಲಾಗಿದೆ. ಫೆಬ್ರವರಿ- 
2021 ರ ಅಂತ್ಯದವರೆಗೆ ಈ ಯೋಜನೆಗೆ ರೂ. 98.14 
ಕೋಟಿ ವೆಚ್ಚೆ ಮಾಡಲಾಗಿದೆ: - 


"| ಕೇಂದ್ರ: ಪುರಸ್ಕತ ಅಮೃತ್‌ ಯೋಜನೆಯಡಿ 


ಬೀದರ್‌ ನಗರದ ವಲಯ:3ಕೆ ಒಳಚರಂಡಿ 
ಯೋಜನೆ(ಹೆಚ್ಚುವರಿ ಅನುದಾವು):- 


ಸದರಿ ಯೋಜನೆಯನ್ನು ರೂ. 5779 ಕೋಟಿ 
ಅಂದಾಜು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಒಟ್ಟು 


|-67.00 ಕಿ.ಮೀ ಉದ್ದದ ಒಳಚರಂಡಿ ಕೊಳವೆ ಮಾರ್ಗ, 


8025 ಸಂಖ್ಯೆ ಒಳಚರಂಡಿ ಗೃಹ ಸಂಪರ್ಕಗಳು ಹಾಗೂ 
7.00 ಎಮ್‌.ಎಲ್‌.ಡಿ ಸಾಮರ್ಥ್ಯದ ಮಲೀನ ನೀರು 


| ಸಂಸ್ಕರಣಾ ಘಟಕೆದ. ಕಾಮಗಾರಿಗಳನ್ನು 


ಪ್ರಸ್ತಾಪಿಸಲಾಗಿದ್ದು, ಸದರಿ ಯೋಜನೆಯಡಿ 61.80 
ಕಿ.ಮೀ ಉದ್ದದ ಒಳಚರಂಡಿ ಕೊಳವೆ ಮಾರ್ಗ ಹಾಗೂ 
6060 ಸಂಖ್ಯೆ ಒಳಚರಂಡಿ ಗೃಹ ಸಂಪರ್ಕ 
ಅಳವಡಿಸುವ ಕಾಮಗಾರಿಗಳು ಪೂರ್ಣಿಗೊಂಡಿದೆ. 
ವೆಟ್‌ವೆಲ್‌ ಹಾಗೂ 7.00 ಎಂ.ಎಲ್‌.ಡಿ ಮಲೀನ ನೀರು 
ಸಂಸ್ಮರಣ ಘಟಕ ನಿರ್ಮಿಸಲು ಸ್ಥಳವನ್ನು ದಿನಾಂಕ 
02.02.2021 ರಂದು ಕರ್ನಾಟಿಕ ನಗರ ಮೀರು 
ಸರಬರಾಜು ಮತ್ತು ಒಳ ಚರಂಡಿ ಮಂಡಳಿಗೆ 
ಹಸ್ತಾಂತರಿಸಲಾಗಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿವೆ. 
ಫೆಬ್ರವರಿ-2021ರ ಅಂತ್ಯದವರೆಗೆ «ಈ ಯೋಜನೆಗೆ 
ರೂತ3266 . ಕೋಟಿ ವೆಚ್ಚ - ಮಾಡಲಾಗಿದೆ. 


"|ಸದರಿ ಕಾಮಗಾರಿಯನ್ನು ಡಿಸೆಂಬರ್‌-2021ರಲ್ಲಿ 


ಚಾಲನೆಗೊಳಿಸಲು ಉದ್ದೇಶಿಸಲಾಗಿದೆ. 


ಪ್ರಶ್ನೆಗಳು 


ಉತ್ತರ 


ಕೇಂದ್ರ ಪುರಸ್ಕತ ಅಮೃತ್‌ ಯೋಜನೆಯಡಿ 
ಬೀದರ್‌ ನಗರದ ವಲಯ-3 ೩&೩ 1 ರ ಬಿಟ್ಟು 
ಹೋಬ ಪ್ರದೇಶಗಳಲ್ಲಿ ಒಳಚರಂಡಿ 
ಯೋಜನೆಉಳಿತಾಯ ಮೊತ್ತದಲ್ಲಿ):- 


ಸದರಿ. ಯೋಜನೆಯನ್ನು ರೂ.1770 ಕೋಟಿ 
ಅಂದಾಜು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಒಟ್ಟು 
38.90 ಕಿ.ಮೀೀ "ಉದ್ದದ ಒಳಚರಂಡಿ ಕೊಳವೆ ಮಾರ್ಗ 
ಹಾಗೂ 2300 ಸ೦ಖ್ಯೆ ಒಳಚರಂಡಿ ಗೃಹ ಸಂಪರ್ಕಗಳ 
ಕಾಮಗಾರಿಗಳನ್ನು ಪ್ರಸ್ತಾಪಿಸಲಾಗಿದ್ದು, ಸದರಿ 
ಯೋಜನೆಯಡಿ 14.00 ಕಿ.ಮೀ ಉದ್ದದ ಒಳಚರಂಡಿ 
ಕೊಳವೆ ಮಾರ್ಗ ಹಾಗೂ 150 ಸಂಖ್ಯೆಯ ಒಳಚರಂಡಿ 
ಗೃಹ ಸಂಪರ್ಕ ಅಳವಡಿಸುವ ಕಾಮಗಾರಿಗಳು 
ಪೂರ್ಣಗೊಂಡಿದೆ. ಫೆಬ್ರವರಿ-2021ರ ಅಂತ್ಯದವರೆಗೆ 
ಈ ಯೋಜನೆಗೆ ರೂ17 ಕೋಟಿ ವೆಚ್ಚ 
ಮಾಡಲಾಗಿದೆ. ಕೋವಿಡ್‌-19 ರಿಂದ ಕಾಮಗಾರಿ 
ವಿಳ೦ಬವಾಗಿರುತ್ತದೆ. ಬಾಕಿ ಉಳಿದ ಕಾಮಗಾರಿಗಳು 
ಪ್ರಗತಿಯಲ್ಲಿದ್ದು, ಯೋಜನೆಯನ್ನು ಜುಲೈ 2021 ರಲ್ಲಿ 
ಪೂರ್ಣಗೊಳಿಸಲು ಉದ್ದೇಶಿಸಲಾಗಿದೆ. 


ಬೀದರ ನಗರಕ್ಕೆ ಅಮೃತ ಯೋಜನೆಯಡಿ 
ಒಟ್ಟು 20469 ಗೃಹ ಸಂಪರ್ಕಗಳ ಪೈಕಿ 7270 ಗೃಹ 
ಸಂಪರ್ಕಗಳನ್ನು ಸಾರ್ವಜವಿಕರ  ಮಸೆಯವರೆಗೆ 
ಕಲ್ಪಿಸಲಾಗಿದೆ. ಸುಮಾರು 3.5 ಖಂ.ಎಲ್‌.ಡಿ. ಮಲೀನ 
ನೀರನ್ನು ಸಂಸ್ಕರಣಾ. . ಘಟಕದಲ್ಲಿ 
ಶುದ್ದೀಕರಿಸಲಾಗುತ್ತಿದೆ. ಒಳಚರಂಡಿ ' ವ್ಯವಸ್ನೆಯು 
ಸಂಪೂರ್ಣವಾಗಿ ಕಾರ್ಯ ನಿರ್ವಹಿಸಲು ಎಲ್ಲಾ ಗೃಹ 
ಸಂಪರ್ಕಗಳನ್ನು ನಗರಸಭೆ, ಬೀದರ್‌ 
ರವರು ಒಳಚರಂಡಿ ವ್ಯವಸ್ಥೆಗೆ . ಜೊಡಣೆ 
ಮಾಡುವುದನ್ನು ಕಡ್ಡಾಯ ಮಾಡುವ' ಮೂಲಕ |. 
ಒಳಚರಂಡಿ  ವ್ಯವಸ್ನೆಯನ್ನು ಸಂಪೂರ್ಣವಾಗಿ 
ಉಪಯೋಗಿಸಿಕೊಳ್ಳಬಹುದಾಗಿದೆ. 


ಈ) 


ಜೀದರ್‌ ನಗರಕ್ಕೆ 


ಕುಡಿಯುವ 


ನೀರನ್ನು ಪೂರೈಕ ಮಾಡಲು ಎಷ್ಟು 


ಹಲತದ ಕಾಮಗಾರಿಗಳನ್ನು 


೪ 


ಈ 


ಕಾಮಗಾರಿಗಳಗೆ ಆಗಿರುವ ವೆಚ್ಚ 


ಎಷ್ಟು; . ಕಾಮಗಾರಿಗಳು 


ಹಂತದಲ್ತಡೆ; 


ಯಾವ 


ಬೀದರ್‌ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಕೆ 
ಮಾಡಲು 03 ಹಂತದಲ್ಲಿ ಕಾಮಗಾರಿಯನ್ನು 
ಕೈಗೊಳ್ಳಲಾಗಿಟಿ. 01 ಮತ್ತು 02ನೇ ಹಂತದ 


ಕುಡಿಯುವ ನೀರಿನ ಕಾಮಗಾರಿಗಳನ್ನು 


ಕಯು.ಐ.ಡಿ.ಎಫ್‌.ಸಿ. ವತಿಯಿಂದ ಕೈಗೊಂಡಿದ್ದು, 
ವಿವರಗಳು ಈ ಕೆಳಕಂಡಂತಿರುತ್ತದೆ: 


1) ಸಗಟು ನೀರು ಸರಬರಾಜು ಅಭವೃದ್ಧಿಪಡಿಸುವುದು. 
28 ಎಂಎಲ್‌ಡಿ ನೀರು ಶುದ್ಧೀಕರಣ ಘಟಕ 
ನಿರ್ಮಿಸುವುದು ಹಾಗೂ ಪಂಪಿಂಗ್‌ ಮೆಷಿನರಿ 
ಅಳವಡಿಸುವುದು, ಏರು ಕೊಳವೆ ಮತ್ತು 


- ಪ್ರಶ್ನೆಗಳು 


. ಉತ್ತರ 


ಗುರುತ್ತಾಕರ್ಷಣ ಕೊಳವೆಗಳನ್ನು ಮೂಲ 
ಸ್ಥಾವರದಿಲದ ಜೀದರ್‌ ನಗರದವರೆಗೆ ಅಳವಡಿಸುವ 
" ಕಾಮಗಾರಿ ಪೂರ್ಣಗೊಂಡಿದ್ದು, ನಗರಸಭೆಗೆ 
ಹಸ್ತಾಂತರಿಸಲಾಗಿದೆ. ವೆಚ್ಚವಾಗಿರುವ ಮೊತ್ತ 
ರೂ.27.14 ಕೋಟ . K 
2) 153 ಕಿಮಿ ನೀರು ವಿತರಣಾ ಜಾಲ, 
7 ಮೇಲುತೊಟ್ಟಗಳ ನಿರ್ಮಾಣ 
ಮತ್ತು ಅವುಗಳಗೆ ಸೀರು ತುಂಬುವ ವಿತರಣಾ 
ಹಾಲ (Feeder ಕಾಮಗಾರಿ 
ಪೂರ್ಣಗೊಂಡಿದ್ದು, ನಗರಸಭೆಗೆ 
ಹಸ್ತಾಂತರಿಸಲಾಗಿದೆ. ವೆಚ್ಚವಾಗಿರುವ : ಮೊತ್ತ 
ರೂಂ71೨ ಕೋಟ ' ' } 


main). 


3) 24x7 ನಿರಂತರ ನೀರು ಸರಬರಾಜು ಯೋಜನೆ: 
286.78 ಕಿ.ಮಿ ಪಿತರಣಾ ಜಾಲ ಮತ್ತು 
331೨5 ಸಂಖ್ಯೆ ಮನೆಗಳಗೆ ನಳ ಸಂಪರ್ಕ 
ನೀಡುವ ಕಾಮಗಾರಿ. ಕಾಮಗಾರಿ 
ಪೂರ್ಣಗೊಂಡಿದ್ದು, ಸದ್ಯ ಕಾರ್ಯಚರಣೆ ಮತ್ತು 
ನಿರ್ವಹಣೆಯನ್ನು ಗುತ್ತಿಗೆದಾರರು. ಕರಾರಿನಂತೆ 
ನಿರ್ವಹಿಸುತ್ತಿದ್ದಾರೆ. ನಿರ್ಮಾಣ ಕಾಮಗಾರಿ ವೆಚ್ಚ : 
ರೂ.ಡಂ.8೦ ಕೋಟ, 

ಬಾಕಿ ಉಳಿದ 05 ವಲಯ (ವಲಯ-1, 2, 3, 7 ಮತ್ತು ಈ 
ಗಳಲ್ಲಿ ವಿತರಣಾ ಜಾಲ ಅಳವಡಿಸುವ ಕಾಮಗಾರಿಯನ್ನು 


ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ |- 


ಮಂಡಳಿ ವತಿಯಿಂದ ರೂ. 2490. ಕೋಟೆಗಳ ಅಂದಾಜು 
ವೆಚ್ಚದಲ್ಲಿ ಬೀದರ ನಗರದ ಸುಧಾರಿತ ನೀರು ಸರಬರಾಜು 
ಯೋಜನೆಯಡಿ ಕೈಗೊಂಡಿದ್ದು, ಸದರಿ ಕಾಮಗಾರಿಯನ್ನು 
ವರ್ಷ-2016 ರಲ್ಲಿ ಪೂರ್ಣಗೊಳಿಸಿ, ವರ್ಷ-2017 ರಲ್ಲಿ 
ನಗರಸಬೆ ಬೀದರ್‌ ಇವರಿಗೆ ಹಸ್ತಾಂತರಿಸಲಾಗಿದೆ. ಸದರಿ 
ಯೋಜನೆಗೆ ಇಲ್ಲಿಯವರೆಗೆ ರೂ. 2285 ಕೋಟಿಗಳ ವೆಚ್ಚ 
ಮಾಡಿ, ಮುಕ್ತಾಯ ವರದಿ.ಸಲ್ಲಿಸಲಾಗಿದೆ. 


ಉ) 


ವೀದರ್‌ ನಗರ್ಸ ತ ದನ 


ಕುಡಿಯುವ ನೀರು ಲಭ್ಯವಾಗದೇ 
ಇರಲು ಕಾರಣಗಳೇಸು: 'ಪ್ರತಿ ದಿನ 
ಕುಡಿಯುವ ನೀರು ಪೂರೈಕೆ 


ಮಾಡಲು ಕೈಗೊಂಡಿರುವ "ಶಾಶ್ವತ 
ಕ್ರಮಗಕೇನು? 


ಜೀದರ್‌ ನಗರಕ್ಷೆ 247 ನಿರಂತರ ನೀರು ಸರಬರಾಜು 


ಯೋಜನೆಯನ್ನು ವಿನ್ಯಾಸಿಸುವಾಗ ಮಾಂಜ್ರ 
ಜಲಾಶಯ ಮತ್ತು ಕಾರಾಂಜ ಜಲಾಶಯ 
ಮೂಲದಿಂದ ಸಗಟು ನೀರನ್ನು ಪಂಪು 


ಮಾಡಲಾಗುತ್ತಿತ್ತು. 2೦14 ನೇ ಇಸವಿಯಲ್ಲ ಮಾಂ್ರ 
ನದಿಯು' ಬೇಸಿಗೆಯಣ್ಪ್ಲ ಬತ್ತಿಹೋದ ಕಾರಣ ಈ 
ಮೂಲದ ನೀರು ಸರಬರಾಜನ್ನು ಸ್ಥಗಿತಗೊಳಸಿರುತ್ತಾರೆ. 
ಶೀಗೆ ಕಾರಾಂಜಾ.ನದಿ ಮೂಲ ಒಂದರಿಂದಲೇ ಬರುವ 
18 ಏಂಎಲ್‌ಡಿ. ನೀರಿನಲ್ಣ ಜೀದರ್‌ ನಗರದ ನಿರ್ವಹಣೆ 
ಮಾಡಬೇಕಾಗಿದೆ. ಇದರಿಂದ ದಿನ ಜಟ್ಟು ದಿನ `ಹೊಸ 


ಸಂ. 


ಪ್ರಶ್ನೆಗಳು 


ಉತ್ತರ" 


ಕೊಕವೆಯಂದ ನೀರು ಸಕಎರಾಜು ಮಾಡರಾಗುತ್ತಡ. 
ಇದರಿಂದ ನೀರು ಕೊರತೆಯಾಗಿದೆ. ಆದ್ದರಿಂದ ೭4/7 
ನೀರು ಪೂರೈಕೆಯಲ್ಲ ತೊಂದರೆಯಾಗಿದೆ. ಇದನ್ನು 
ಸರಿಪಡಿಸಲು ಹೆಚ್ಚುವರಿ ಪಂಪುಗಳನ್ನು (3 ಹಂತದಲ್ಪ) 
ಅಳವಡಿಸಿ ಹಾಗೂ ನಗರದ ಫೀಡರ್‌ ಲೈನ್‌ 
ಉನ್ನತೀಕರಿಸಲು ಸುಮಾರು ರೂ.2೦.೦೦ ಕೋಟ | 
ಹಣಕಾಸಿನ ಅವಶ್ಯಕತೆ ಇದೆ ಎಂದು ಅಂದಾಜು 
ಮಾಡಲಾಗಿದೆ. ಆದರೆ, ಇದರ ತಾಂತ್ರಿಕ ಸಧ್ಯಡತೆ 
ಹಾಗೂ ' ವಿನ್ಯಾಸಗಳನ್ನು ಪರಿಶೀಆಸಿದ ನಂತರ 
ಈ ಬಗ್ಗೆ ಅಗತ್ಯ ಕಮವಹಿಸಲಾಗುವುದು. 


ಕಡತ ಸಂಖ್ಯೆ: ನಅಇ 72 ಪಿ.ಆರ್‌.ಜೆ ೨೦೦1 


ಎ.ಹಿಸವರಾಜ) 
ನಗರಾಭವೃದ್ಧ್ದಿ ಸಚಿವರು 


